HA 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸ೦ಖ್ಯೆ: 151(1067) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀೀಗೋವಿಂದ ರಾಜು (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 12-03-2021 
ಉತ್ತರಿಸುವ ಸಚಿವರು: ಕೃಷಿ ಸಚಿವರು 
ವಿಷಯ : ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನಿನ ಬಗ್ಗೆ 


(ಅ) ಕೋಲಾರ ಜಿಲ್ಲೆಯಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನಿನ ವಿಸ್ತೀರ್ಣವೆಷ್ಟು; 
(ಹೆಕ್ಟೇರ್‌ವಾರು ಹಾಗೂ ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಈ ಜಮೀನಿನಲ್ಲಿ ನೀರಾವರಿಯಡಿಯಲ್ಲಿ ವ್ಯವಸಾಯ ಮಾಡುತ್ತಿರುವ ಜಮೀನಿನ 
ವಿಸೀರ್ಣವೆಷ್ಟು ಹಾಗೂ ಮಳೆ ಆಧಾರಿತ ವ್ಯವಸಾಯದ ಜಮೀನಿನ ವಿಸೀರ್ಣವೆಷ್ಟು; 
(ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಇ) ಈ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳ ಆಧಾರದಲ್ಲಿ ಇಲಾಖೆಗಳ ವಿಂಗಡಣೆ 
ಮಾಡಲಾಗಿದೆಯೇ; 


(ಈ) ಹಾಗಿದ್ದಲ್ಲಿ, ಕೃಷಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಒಟ್ಟು ಜಮೀನಿನ ವಿಸೀರ್ಣವಮೆಷ್ಟು; 
(ವಿವರ ನೀಡುವುದು) 


(ಉ) ಕಳೆದ ಎರಡು ವರ್ಷಗಳಲ್ಲಿ ಕೃಷಿ ಇಲಾಖೆಯಲ್ಲಿ ವಿತರಿಸಿರುವ ಬೆಳೆ ಪರಿಹಾರದ ಮೊತ್ತ 
ಹಾಗೂ ಸಬ್ಬಿಡಿ ಮೊತ್ತವೆಷ್ಟು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಊ) ಕೃಷಿ ಇಲಾಖೆಯಲ್ಲಿ ಕೇವಲ ಪರಿಹಾರ ಮತ್ತು ಸಬ್ಬಿಡಿ ಮೊತ್ತ ವಿತರಿಸಲು ಮಾತ್ರ 
ಸೀಮಿತವಾಗಿರುವುದು ನಿಜವೇ; 


(ಯ) ಉತ್ತಮ ಕೃಷಿ ವಿಜ್ಞಾನ ಅಧಿಕಾರಿಗಳನ್ನು ಹೊಂದಿರುವ ಇಲಾಖೆಯು ಮುಂದಿನ 
ದಿನಗಳಲ್ಲಿ ರೈತರಿಗೆ ಪ್ರಸಕ್ತ ಬೆಳೆಯ ಪದ್ಮತಿಗಳು ಹಾಗೂ ತಾಂತಿಕ ನೈಪುಣ್ಯತೆಯ ಬಗ್ಗೆ ವಿಶೇಷ 
ಕಾರ್ಯಕ್ರಮಗಳನ್ನು ರೂಪಿಸಲು ಕ್ರಮ ಕೈಗೊಳ್ಳವುದೇ? 


